ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ೫೩ ಮಾಡಲಾದ ಜಮೀನಿನ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು)- 
168 (1307) ಮಾನ್ಯ ಕಂದಾಯ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ- 


ಬೀದರ್‌ ಜಿಲ್ಲೆಯಲ್ಲಿ 2016 ರಿ೦ದ 2019ರವರೆಗೆ ಎಷ್ಟು ಎಕರೆ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕಾಗಿ 
(NA) ಮಾಡಲಾಗಿದೆ ; ನಿಯಮಾನುಸಾರವಾಗಿ ಮಾಡಲಾಗಿದೆಯೇ ; ನಿಯಮಾನುಸಾರವಾಗಿದ್ದ 
ಇದರಲ್ಲಿ ಖಾಸಗಿ ಜಮೀನು, ಇನಾಮಿ ಜಮೀನು ಹಾಗೂ ವಕ್‌ಫ್‌ಗೆ ಸೇರಿದ ಜಮೀನು ಎಷ್ಟು? 
(ವಿವರವಾದ ಮಾಹಿತಿ ನೀಡುವುದು) 


(ON) 


